ಕರ್ನಾಟಕ ವಿಧಾನ ಪರಿಷತು 


1731 


ಶ್ರೀ ಎಸಿ ಸಂಕನೂರ 
(ಪದವೀಧರರ ಕ್ಷೇತ್ರ 


ಉತ್ತರಿಸುವ ಸಚಿವರು 


ಮಾನ್ಯ ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


ಮುಂದುವರೆಸ ಲಾಗಿದೆಯೇ; (ವಿವರ ನೀಡುವುದು); 


| ಅರ್ಹತೆಗನುಗುಣವಾಗಿ 


ಉತ್ತರಿಸಬೇಕಾದ ದಿನಾಂಕ 23-03-2020 
ಪಕ ಉತರ 
(ಅ) | ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ 2006ರ ಪೂರ್ವದಲ್ಲಿ ಹೌದು. 
ಉಪನ್ಯಾಸಕರಾಗಿ/ ಅಸಿಸ್ನೆಂಟ್‌ ಪ್ರೊಫೆಸರ್‌ ಆಗಿ ನೇಮಕಗೊಂಡು ವಿಶ್ವವಿದ್ಯಾಲಯಗಳಲ್ಲಿ ', ದಿನಾಂಕ: 01-04-2006ಕ್ಕಿಂತ 
ತದನಂತರ ಅಸೋಸಿಯೇಟ್‌ ಪ್ರೊಫೆಸರ್‌ ಹಾಗೂ ಪ್ರೊಫೆ ಫೆಸರಾಗಿ ಪೂರ್ವದಲ್ಲಿ ಉಪನ್ಯಾಸಕ/ಸಹಾಯಕ . ಪ್ರಾಧ್ಯಾಪಕರಾಗಿ 
ಪದೋನ್ನತಿ ಹೊಂದಿದವರಿಗೆ ಹಳೆ ಪಿಂಚಣಿ ಯೋಜನೆಯನ್ನು ನೇಮಕಗೊಂಡವರು ಸರ್ಕಾರದ ನಿಯಮಗಳನುಸಾರ ಹಳೇ 


ಪಿಂಚಣಿ ' ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಯುಜಿಸಿ 
ನಿಯಮಗಳನುಸಾರ ವೃತ್ತಿ ಪಜೋನ್ಸತಿ ಯೋಜನೆಯಡಿ 
ಸಹ ಪ್ರಾಧ್ಯಾಪಕ/ಪ್ರಾಧ್ಯಾ ಧ್ಯಾಪಕರಾಗಿ ಬಡ್ತಿ 
ಹೊಂದಿದ್ದರೂ ಸಹ ಅವರ ನೂತನ ಹುದ್ದೆಯ ಧಾರಣೆಯು 
ಮೂಲ ಹುದ್ದೆಯಾಜ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯ 
ಮೇಲಿರುತ್ತದೆ. ವೃತ್ತಿ ಪದೋನ್ನತಿ ಯೋಜನೆಯಡಿ ಬಡ್ತಿ ಪಡೆದ 
ನಂತರ ಹೊಸ ಹುದ್ದೆಗಳಾದ ಸಹ ಪ್ರಾಧ್ಯಾಪಕ/ಪ್ರಾಧ್ಯಾಪಕ 
ಹುದ್ದೆಗಳು ಹೊಸ ಹುದ್ದೆಗಳೆಂದು ಪರಿಗಣಿಸಲ್ಪಡುವುದಿಲ್ಲ. 


G 


2006ರ ಪೂರ್ವದಲ್ಲಿ ಪದವಿ ಕಾಲೇಜುಗಳಲ್ಲಿ ಉಪನ್ಮಾಸಕರಾಗಿ 
/ ಅಸಿಸ್ನೆಂಟ್‌ ಪ್ರೊಫೆಸರ್‌ ಆಗಿ ನೇಮಕಗೊಂಡ/ ತದನಂತರ 
ವಿಶ್ವವಿದ್ಯಾಲಯಗಳಲ್ಲಿ ಅಸೋಸಿಯೇಟ್‌ ಹಾಗೂ ಪ್ರೊಫೆಸರ್‌ 
ಆಗಿ ನೇಮಕ ಹೊಂದಿದವರಿಗೆ ಹಳೆ ಪಿಂಚಣಿ ಯೋಜನೆಯನ್ನು 
ಮುಂದುವರೆಸ ಲಾಗಿದೆಯೇ; (ಮಾಹಿತಿ ನೀಡುವುದು) " 


(ಇ) 


ಮೇಲೆ ತಿಳಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ 
ನಂತರ ಪದೋನ್ಸಶಿ ಹೊಂದಿ ಅಸೋಸಿಯೇಟ್‌ ಪ್ರೊಫೆಸರ್‌ 
ಹಾಗೂ ಪ್ರೊಫೆಸರ್‌ ಆಗಿ 'ಪದೋನ್ನ ್ಲಶಿ/ ನೇಮಕಾತಿ ಹೊಂದಿ 


Re 
2006ರ 


ಇಲ್ಲ 
ದಿನಾಂಕ: 01-04-2006ರ ನಂತರದ ನೇರ ನೇಮಕಾತಿಗಳನ್ನು 
ಹೊಸ ನೇಮಕಾತಿಗಳೆಂದು ಪರಿಗಣಿಸಲಾಗುವುದರಿಂದ, ಹಿಂದಿನ 
ಪಿಂಚಣಿ ಯೋಜನೆಯ ' ವ್ಯಾಪ್ತಿಯಲ್ಲಿಯೇ ಮುಂದುವರೆಸಲು 
ಅವಕಾಶವಿರುವುದಿಲ್ಲ. k 


"|"ಇವೃತ್ತಿಯಾದ" "ಸಿಬ್ಬಂದಿಗೆ. 2-3 ವರ್ಷ” ಕಳೆದರೂ ಯಾವ" ಬಂದಿಲ್ಲ. 
ಪಿಂಚಣಿ ನೀಡದೇ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ಮತ್ತು ಈ ಸಮಸ್ಯೆಗೆ ಸರ್ಕಾರ ಯಾವ 
ಪರಿಹಾರವನ್ನು ಸೂಚಿಸಿದೆ (ಸಂಪೂರ್ಣ ವಿವರ ನೀಡುವುದು) | 
ಸಂಖ್ಯೆ ಇಡಿ 125 ಯುಎನ್‌ಇ 2020 
(ಡಾ: ಅಶ್ವಥ್‌ ರಾಯಣ ಸಿ.ಎನ್‌.) 


ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ ೬ ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ. 


ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ) 


